ಸೊ, 


ಒy 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 3% 


ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು: 
ಉತ್ತರಿಸುವ ದಿನಾಂಕ : 03.02.2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕ | 
ಕ್ರಮ ಪ್ರಶ್ನೆ ಹ ಉತ್ತರ 


| ಸಂಖೆ | 
(ಅ) | ಕೊಡಗು ಜಿಲ್ಲೆಯಲ್ಲಿ, ಮಾಜಿ ಸೈನಿಕರು 
ಹಾಗೂ ಅವರ ಅವಲಂಬಿತರು ಪೈಸಾರಿ 
ಜಾಗವನ್ನು ಒತ್ತುವರಿ ಮಾಡಿಕೊಂಡು ; 
ವ್ಯವಸಾಯ ಮಾಡುತ್ತಾ ಬಂದಿರುವ ಜಾಗಕ್ಕೆ ಕೊಡಗು ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು 


ಈಗಾಗಲೇ ವಿತರಿಸಿರುವ ಹಕ್ಕುಪತ್ರವನ್ನು ಇರುವುದಿಲ್ಲ. 
ರದುಪಡಿಸಿರುವುದರಿಂದ, ಮಾಜಿ ಸೈನಿಕರಿಗೆ : 
ಅನ್ಯಾಯವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

(ಆ) |-ಬಂದಿದಲ್ಲಿ, ಈಗಾಗಲೇ ನೀಡಿರುವ 
ಹಕ್ಕುಪತ್ರಗಳನ್ನು ಏಕಾಏಕಿ. ರದ್ದು ಅನ್ನಯಿಸುವುದಿಲ್ಲ 
ಮಾಡಲು ಕಾರಣಗಳೇನು; 


(ಇ) | ಜಿಲ್ಲಾಡಳಿತದಿಂದ'' ಸೂಕ್ತ ಹಾಗೂ 
ವಿಸ್ತಾರವಾದ ವಿಚಾರಣೆ ಮಾಡಿ, ದೇಶ 
ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ 
'| ಮಾಜಿ ಸೈನಿಕರಿಗೆ ನ್ಯಾಯ ಒದಗಿಸಲು 
ಕ್ರಮವಹಿಸಲಾಗುವುದೇ? 


ಸರ್ಕಾರಿ ಜಮೀನಿನ ಲಭ್ಯತೆಯನುಸಾರ ಮಾಜಿ 
ಸೈವನಿಕರಿಗೆ ಅವರ ಅರ್ಹತೆ ಮೇರೆಗೆ 
ನಿಯಮಾನುಸಾರ ಸರ್ಕಾರಿ ಜಮೀನನ್ನು 
ಮಂಜೂರು ಮಾಡಲು ಕ್ರಮವಹಿಸಲಾಗುತ್ತಿದೆ. 


(ಕಡತ ಸ೦ಂಖ್ಯ:ಕ೦ಇ 4 ಎಲ್‌ಜಿ 2021) ' | AS 


(ಆರ್‌.ಅಶೋಕ) 
ಕಂದಾಯ ಸಚಿವರು 


